ಕರ್ನಾಟಿಕವಿಧಾನಪರಿಷತ್ತು 


' ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 151 | 
' ಸದಸ್ಯರ ಹೆಸರು ' (ಸಾಮ ನಿರ್ದೇಶನ ಹೊಂದಿದವರು) | 
| ಉತ್ತರಿಸುವ ದಿನಾಂಕ 16022022 | 
— ತುಷುಸ ಎಂಡು ಮತು ಬನಾಡು 
| py | kd | 
| ಉತ್ತರಿಸುವ ಸಚಿವರು N ' ಜಲಸಾರಿಗೆ ಸಚಿವರು. 
ಪ್ರ. 
ಸಂ. ಪ್ರಶ್ನೆ ಉತ್ತರ 
ಅ) | ರಾಜ್ಯದಲ್ಲಿ ಕರ್ನಾಟಕ ಜಲಸಾರಿಗೆ ಹೌದು 8 
ಮಂಡಳಿ ಅಧಿನಿಯಮ-2015 ಅಡಿಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿರುವ 
ಕರ್ನಾಟಕ ಜಲಸಾರಿಗೆ ಮಂಡಳಿ = 
_ K ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ 
ಸ್ಥಾಪಿಸಲಾಗಿದೆಯೆೇಳ ಇದರ ಕೇ೦ದ್ರ ಸ್ಮಾನ SR 
ನಿರ್ದೇಶನಾಲಯದ ಕಛೇರಿಯನ್ನು ಪ್ರಸ್ತುತ 
ಮತ್ತು ಆಡಳಿತ ಕಚೇರಿಗಳನ್ನು ಯಾವ 
y ಕರ್ನಾಟಿಕ ಜಲಸಾರಿಗೆ ಮಂಡಳಿಯ ಕೇಂದ್ರ ಸ್ಮಾನ 
ಜಿಲ್ಲೆಯಲ್ಲಿ  ಸ್ಮಾಪಿಸಲಾಗಿದೆ (ಈ | ಮೃತು ಆಡಳಿತ ಕಛೇರಿಯನ್ಸಾಗಿ 
ಮಂಡಳಿಯ ಕಾರ್ಯಕಾರಿ ಸಮಿತಿ ವಿವರ ಉಪಯೋಗಿಸಲಾಗುತಿದೆ i 4 
ಒಳಗೊಂಡಂತೆ ಪೂರ್ಣ ವಿವರ & ಸ: 
ನೀಡುವುದು) ಸರ್ಕಾರದ ಅಧಿಸೂಚನೆ ಸಂಖ್ಯ: ಸಂವ್ಯಶಾಇ 13 
' ಶಾಸನ 2021, ದಿನಾ೦ಕ: 05.04.2021 ರಲ್ಲಿ ಕರ್ನಾಟಿಕ. 
ಜಲಸಾರಿಗೆ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು 
ಹಾಗೂ ಸದಸ್ಯರನ್ನೊಳಗೊಂಡ ಅಧಿಸೂಚನೆ 
ಹೊರಡಿಸಲಾಗಿದ್ದು, ವಿವರಗಳನ್ನು ಅನುಬಂಧ -1ರಲ್ಲಿ 
ನೀಡಿದೆ 
ಆ) | ಈ ಮಂಡಳಿ ರಚಿತವಾದ ನಂತರ ಎಷ್ಟು ಕರ್ನಾಟಿಕ ಜಲಸಾರಿಗೆ ಮಂಡಳಿಯು ಒಟ್ಟು 6 


ಕಾರ್ಯಕಾರಿ ಸಮಿತಿ ಸಭೆಗಳನ್ನು 
ನಡೆಸಲಾಗಿದೆ ಮತ್ತು ಯಾವ ಜಿಲ್ಲೆಯಲ್ಲಿ 
ನಡೆಸಲಾಗಿದೆ ಮತ್ತು ಸಭೆಗಳಲ್ಲಿ 
ಕೈಗೊಂಡಿರುವ ಪ್ರಮುಖ ನಿರ್ಣಯಗಳು 


ಯಾವುವು; ಈ ಸಭೆಗಳಲ್ಲಿ ಕರಾವಳಿ 
ಕರ್ನಾಟಿಕ ಸಮಗ್ರ ಅಭಿವೃದ್ಧಿಗೆ 
ಯೋಜನೆ ತಯಾರಿಸಲು 
ತೀರ್ಮಾನಿಸಲಾಗಿದೆಯೇ; ಹಾಗಿದ್ದಲ್ಲಿ ಈ 
ಯೋಜನೆ ತಯಾರಿಕ ಯಾವ 
ಹಂತದಲ್ಲಿದೆ. (ಪೂರ್ಣ ಮಾಹಿತಿ 


ನೀಡುವುದು) 


ಸಭೆಗಳನ್ನು ಬೆಂಗಳೂರಿನಲ್ಲಿ ನಡೆಸಲಾಗಿರುತದೆ. 
ಸದರಿ ಸಭೆಗಳಲ್ಲಿ ತೆಗೆದುಕೊಂಡ "ಪ್ರಮುಖ 
ನಿರ್ಣಯಗಳಿಗೆ ಕುರಿತಂತೆ ಮಂಡಳಿಯ ನಡವಳಿಗಳ 
ಉದೃತ ಭಾಗದ ಪ್ರತಿಗಳನ್ನು ಅನುಬಂಧ-2 ರಲ್ಲಿ 
ನೀಡಿದೆ. 


ಕರಾವಳಿಯ ಸಮಗ್ರ ಅಭಿವದ್ಧಿಗೆ 
ಯೋಜನೆಗಳನ್ನು ತಯಾರಿಸಲು ಈಗಾಗಲೆ Karnataka 
Maritime Perspective Plan ತಯಾರಿಸಲಾಗಿದೆ. 


ರಾಜ್ಯದಲ್ಲಿರುವ ಸಣ್ಣ ಬಂದರುಗಳ 
ಅಭಿವೃದ್ದಿಗೆ ಸಂಬಂಧಿಸಿದಂತೆ, 
ಗುಜರಾತ್‌ ರಾಜ್ಯ ಮಾದರಿಯಲ್ಲಿ 
ಸಾರ್ವಜವಿಕ ಖಾಸಗಿ ಬಾಗಿತ್ತ ಅಥವಾ 
ಖಾಸಗಿ ಕ್ಲೇತ್ರದಲ್ಲಿ ಅಬಿವೃದ್ಧಿಗೊಳಿಸಲು 
ನಿರ್ಣಯಿಸಲಾಗಿದೆಯೆ;  (ಹಾಗಿದಲ್ಲಿ, 
ಪೂರ್ಣ ಮಾಕಿತಿ ನೀಡುವುದು) 


ಹೌದು. 


ಉತ್ತರ ಕನ್ನಡ ಜಿಲ್ಲೆಯ ಕೇಣಿ ಮತ 


ಪಾವಿನಕುರ್ಮೆ ಬಂದರುಗಳನ್ನು 


ಸಹಭಾಗಿತೃದಲ್ಲಿ 


ಅನುಬಂಧ-3 ರಲ್ಲಿ ನೀಡಿದೆ. 


ವನವ್ಯದಿಪಡಿಸಲು 
ನಿರ್ಣಯಿಸಲಾಗಿದೆ. ಪೂರ್ಣ ಮಾಹಿತಿಯನ್ನು 


} 
[ 
| 
| 
| 
| 


ಈ) 


ರಾಜ್ಯದಲ್ಲಿನ ಬೇಲೆಕೇರಿ ಬಂದರುವಿಸ 
ದಶಕ ಕಾಲದವರೆಗೂ ದಾಸ್ತಾನು 
ಮಾಡಲಾದ ಕಬ್ಬಿಣ ಅದಿರನ್ನು 


"| ಕೋರ್ಟ್‌ ತೀರ್ಮಾನದ ಅನ್ವಯ 


ಮಾರಾಟ ಮಾಡಲಾಗಿದೆಯೇ? 
(ಹಾಗಿದ್ದಲ್ಲಿ, ಪೂರ್ಣ ಮಾಹಿತಿ 
ನೀಡುವುದು) 


ಚಲ್ಲು. 


ಬೇಲಿಕೇರಿ 


ಕಬ್ಬಿಣದ ಅದಿರನ್ನು ಕೋರ್ಟ್‌ ತೀರ್ಮಾನದ ಅನ್ಸಯ 
ಮಾರಾಟ ಮಾಡಲು ಅರಣ್ಯ ಇಲಾಖೆಯವರು ಕ್ರಮ 


ಬಂದರಿನಲ್ಲಿ ದಾಸ್ತಾನು 


ಕೈಗೊ ಳ್ಳುತ್ತಾರೆ. 


ಮಾಡಲಾದ 


ಕಡತಸಂಖ್ಯೆ: 10D 16 BNS 2022 (E-691139) 


Govt Ltr-2022 


ಒಳದಾಡುಜಲಸಾರಿಗೆಸಚಿವರು 


ಅಧಿಕೃತವಾಗಿ ಪ್ರಕಟಿಸಲಾದುದು 
ವಿಶೇಷ ರಾಜ್ಯ ಪತ್ರಿಕೆ 


ಭಾಗ-೪ ಪೆಂಗಟೂಡೆ, ರ್ಹ್‌, 
Pan— WA RENGALURE, MONDAY, VS, APRIL. 201 (Chstilira, 15, SHAK AVATNEA, 1043} | Wa. 401 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಅದಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 13 ಶಾಸನ.2021.. ಬೆಂಗಳೂರು, ದಿನಾಂಕ: 05.04.2021. 


ಕರ್ನಾಟಕ ಜಲಸಾರಿಗೆ ಮಂಡಳಿ (ತಿದ್ದುಪಡಿ) ವಿಧ್‌ಯಕ, 2021ಇದಳ್ಳೆ 2021 ರ ಐಪ್ರಿಲ್‌ 
ತಿಂಗಳ 5ನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ 
ಇದನ್ನು 2020: ೮ ಕರ್ನಾಟಿಕ ಅದಿನಿಯಮ ಸಂಖ್ಯೆ18 ಎಲಬುಬಾಗಿ ಕರ್ನಾಟಿಕ ರಾಜ್ಯಹೆತ್ರದ 


ವಿಶೇಷ, ಸಂಚಿಕೆಯಲ್ಲಿ (ಭಾಗ 1೪) ಪ್ರಕಟಿಸಬೇತೆಲದು ಆದೇಶಿಸಲಾಗಿದೆ.- 


2021 ರ ಕರ್ನಾಟಿಕ ಅಧಿನಿಯಮ ಸಂಖ್ಯೆ: 18 


202 ಸ ಐಪಿಲ್‌ ಸಿಲಗಳ ೨ನೇ ದಿಬಂಲಕೆಬರದು ಕನಾಲಟಿಕ ಲಾಜ ಹಪ ಬಿಶೇಯ ಸಂಚಿಕೆಯಲ್ಲಿ ಮೋಬಲು ಯರಸಿಬಟಿಗಿಲೆ: 


ಕರ್ನಾಟಿಕ್‌ ಜಲಸಾರಿಗೆ ಮಂಡಳಿ ( ತಿದ್ದುಪಡಿ) ಅಧಿನಿಯಮ, 2021 


2021 ರ ಖಫ್ಯಿಲ್‌ ಶಿಲಗೆಳ ನಸೇ ಬಿನಾಲಕದಂಮ ರಾಜ್ಯಪಾಲರಿಲದ ಅನುಮತಿಯನ್ನು ಪಡೆೇಕುಲಾಗಿದೆ 


ಕರ್ನಾಟಕ ಜಲಸಾರಿಗೆ ಮಂಡಳೆ ಅಧಿನಿಯಮ, 2015ನ್ನು ತಿದ್ದುಪಡಿ ಮಾಡಲು ಒಂದು 
ಆಧಿನಿಯಮ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ(ಶಗಳಿಗಾಗಿ ಕರ್ನಾಓಿಕ ಜಲಸಾರಿಗೆ ಮಂಡಳಿ 
ಅಧಿನಿಯಮ, 2015ನ್ನು (2017ರ ಕರ್ನಾಟಿಕ ಅಬಿವಿಯಮ 41 ತಿದ್ದಪಹಡಿ ಮಾಡುವುದು 
ಯುಕವಾಗಿರುವುದರಿಂದ:; 

ಇದು ಭಾರತ ಗಣರಾಜ್ಯದ ಅಐಪ್ಪತ್ತೆರಡನೇ ವರ್ಷದಲ್ಲಿ ಕರ್ನಾಟಿಕ ರಾಜ್ಯ 
ವಿಭಾನಮಂಲಡಲದಿಲದ ಈ ಮುಲದಿವಂತೆ ಅಧಿನಿಯಮಿತಖಾಗಲಿ.- 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ಸಾರಂಭ.- ೧0 ಈ ಅಧಿನಿಯಮವನ್ನು ಕರ್ನಾಟಕ 
ಬಲಸಾರಿಗೆ ಮಂಡಳಿ [ತಿದ್ದುಪಡಿ] ಅಧಿನಿಯಮ, 2071 ಖಲದು ಕದೆಯತಕ್ಕಯ್ದು 

(2 ಇದು, ಈ ಕೂಡಲೆ ಜಾರಿಗೆ ಬರತಕ್ಕದ್ದು. 

2. 2ನೇ ಪ್ರಕರಣದ ತಿದ್ದುಪಡಿ.-ಕರ್ನಾಟಕ ಜಲಸಾದಿಗೆ ಮಂಡಳಿ ಅಭಿನೀಯಾರು, 205ರ 
(2017ರ ಕರ್ನಾಟಿಕ ಅಧಿನಿಯಮ 41 (ಇದರಲ್ಲಿ ಇನ್ನುಮುಂದೆ ಮೂಲ ಅದೀನಿಯಮವಮೆಂದು 


ಉಲ ಖಿಸಲಾಗಿದೆ) 2ನೇ ಪುಕರಣದ (ಡಿ) ಖಂಡದಲ್ಲಿ, "ಮತ್ತು ಅದು 9ನೇ ಪ್ರಕರಣದಡಿಯಲ್ಲಿ 
(೧) 


ಕವಿರ್ಯಶಿವಃ 


3. 3ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ ೨ನೇ ಪ್ರಕರಣದಲ್ಲೂ 


2) 


(8 ಶನೇ ಉಪಪುಕರಣದ ಬದಲಾಗಿ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕ ದ್ದು. ಏಲಡದ.- 


ಇದ ಮಂಡಳಿಯ ಗ ಸದಸ್ಯರುಗಳನ್ನು ಹೊಂದಿರತಕ್ಕದ್ದು, ಎಂ 


೯ರವು ನಾಮ ನಡಾ ಪಚನ ಮ ಸೆ ಸ 'ಅಪದೆ ಮುಖ್ಯ 
ರ್ಬಿದರ್ಶಿ ಅಥವಾ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು 


7 ಸರ್ಕಾರದ ಪಬೀಟ ಆ8ರ್ಯುರರ್ಶಿ, ವಾಣಿಜ್ಯ ಮತ್ತು pe ಸಾನ ಇಲಾದ ಪದನಿಮಿತ್ತ 
ಸದಸ್ಯರು 
8 ಪದನಿಮಿತ 


i NNN 
| ಭಾರತ ಸಕಾರದ ಒಂಟಿ ಕಾರ್ಯದರ್ಶಿ, ನೌಕಾಮಂಪ್ರಾಲಯ. 
| 


OS 
ಸಬೆಸ್ಯರು 


| ಪಡನಿಮಿತ್ತ 


“ದಪ್ಪ ಮುನಿದೋತಿಸಿದೆ ಬಂದರುಗಳ 
p ಸಿತರಾದೆ pes) ರು ವ ಕ್ಲಿಗಫ he 
|  ಮಾಸ್ಕರ ೫ ಮಡ್ಯೆನದ್‌ (ಎಫ್‌ [ yk ಹೊಂದಿರುವ ಮತ್ತು 
| ಒಂಲದರುಗಲ್ಲ, ನೌಕಾಯಾನ, ಜಲಸಾರಿಗೆ ವ್ಯವಹಾರಗಳು ಅಥವಾ 
ಅಂಥ ವಿಷಯಗಳ ನಿರ್ವಹಣೆ ಮತ್ತು ವ್ಯವಸ್ಥಾಷ ಮೆಯಲ್ಲಿ 
ಪದಿಣಿತಿ ಮಸ್ತು ಅನುಭವವುಲ್ಲ ಒಬ್ಬ ಸಸ್ಯ. 
() ಹಾರ್ಬರ್‌ ಉದಿಜಿನಿಯರಿಲಗ್‌ ಆಥವಾ ಸಿವಿಲ್‌ ಖಲಜಿವಿಯರಿಲಗ್‌ 
ವಿಷಯಟಲ್ಲ ಪರಿಣಿತಿ. ಜಅಮಭವ ಮತ್ತು ಶೈಕ್ಷ ಸಿಳ ಖೆದಣಿ 


pr 
ಸಿಗೆ 


15 ಕೆಳಕಲಿಡಲ 


' ಸದಸ್ಯರು 


Sr eee 
Ag 


ಸದಸ್ಯರು 


ಸಬಸ್ಮದು 


3 ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಅದಿಕಾರಿ. 


0 ಕರಾವಳಿ ಜಿಲ್ಮೆಗಳಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆ ಛೇಲಬರನ್ನು | 
ಪ್ರತಿನಿಧಿಸುವ ಒಬ್ಬ ಸದಸ್ಕ, | 
( ನಣಕಾಸು ವಿರ್ವಜಣಿಯಲ್ಲಿ ಪವಿಡೆತಿ ಹೊಂದಿದುವ ೭.ಬ್ಬಿ 


ಸದಸ್ಯೆ. 
Re 
ಸಮುದ್ರ ಕೊರೆತ ಪ್ರತಿಬಂಧಕ ಅಥಾ ಕೆಲಾವಳಿ ರಕ್ಷಣಾ ಕೆಲಸಗಳಲ್ಲಿ 


ಅನುಭವ, ಪದಿಣಿತಿಯನ್ನು ಹೊಂದಿರುವ ಸರ್ಕಾರವು ನಾಮನಿರ್ದೇಶಿಸಿದ 
_ ಒಬ್ಬ ಸದಸ್ಯ. 
17 ಮಂಲಡಳಿಯ ಸದಸ್ಯ 


} 
| 
6 ಸೂನ್‌ ಎಂತನಹನಂಣ ಮರ್ಯನ ಎನನ್‌ ಅಥವಾ | ಸರಸು 
f 
| 


pe 


1 4ನೇ ಉಪಪುಕರಣದ ಬದಲಾಗಿ ಈ ಮುಂದಿಸದನ್ನು ಪುತಿಯೋಜಿಸತಕ್ಕದ್ದು ಖರಿದರೆ-- 


4) ಮಂಡಳಿಯು ಅಧ್ಯಕ್ಷರ ಅನಸುಮೋದಸೆಯೊಲದಿಗೆ ಯಾವುದೇ ಇತರ ಅಧಿಕಾರಿಗಳನ್ನು 


ಫಹ 


ಆಹ್ನಾವಿತ ಸಹ ಸದಸ್ಯರನ್ಮಾಗಿ ಮಾಡಿಕೊಳ್ಳಟಹುದು ಅಲ್ಲದೆ ಕರ್ನಾಟಿಕ ಸರ್ಕಾ 
ನಿರ್ದಿಷ್ಟ ಸಭೆಗಳಿಗಾಗಿ ಪಶಾಶ್ನತ ಆಹ್ಮಾನಿತರನ್ನು ನೆನಮಿಸಬಹುದು.” 

4.9ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 9ಸೇ ಪ್ರಕರಣದಲ್ಲಿ "ಸರ್ಕಾರವು 
ಸೇಮಕ ಮಾಡಬಹುದಾದ ಅಂಥ ವ್ಯಕ್ತಿಯು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸತಕ್ಕಥ್ದು” ಎಂಬ 


ಪದಗಳ ಬಿದಲಾಗಿ “ಮೂಲಸೌಲಭ್ಯಗಳ ಅಭಿವೃದ್ಧಿ. ಬರದರುಗಳಃ ಮತ್ತು ಒಳನಾಡ? ಓಲಸಾರಿಗೆ 


ಇಲಾಖೆಯ ಪುಭಾರದಲ್ಲಿರುವ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಷಿ ಅಥವಾ ಪ್ರಛಾನ 
ಕಾರ್ಯದರ್ಶಿಯು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೂಳ್ಳತಕ್ಕದ್ದು”" ಇಂಬ ಪದಗಳನ್ನು 


ಪ್ರತಿಯೋಜಿಸತಕ್ಕದ್ದು. 


5. 10ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿವಿಯಮದ ರಿನೇ ಪ್ರಕರಣದ 131: Us 


ಪ್ರಕರಣದಲ್ಲಿ "ಹಂಜರಿದ್ದ ಸದಸ್ಯರು ತಮ್ಮ ಪೈಕಿಯಿಂದ ಆಯ್ಕೆ ಮಾಡುವ ಯಾ 


ವೃತ್ತಿಯು” ಖಲಬ ಪದಗಳ ಬದಲಾಗ" ಮೂಲ ಸೌಲಭ್ಯಗಳ ಬಬಿಯ್ಯೆದಿ 


[3 
pe 
_ 


ಒಳ ವಾಡು ಜಲಸಾರಿಗೆ ಇಲಾಖೆಲಯ ಖಂಾರದಲ್ಲಿದುವ ಸರ್ಕಾರದ ಅಪರ ಮುಷ್ಯಿ ಕಾಯ 
ಅಥವಾ ಪ್ರಧಾನ ಕಾರ್ಯದರ್ಶಿಯು" ಏಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 

6. 12ನೇ ಪ್ರಕರಣದ ತಿದ್ದುಪಡಿ: ಮೂಲ ಜಧಿನೆಯಮದ ೫ನೇ ಪೃಕರಣುದ 
ಪರಂತುಕದಲ್ಲಿ "ಉಪಾಧ್ಯಕ್ಷರಿಗೆ, ಉಪಾದ್ಯಕ್ಷರಿಗೆ" ಎಂಬ ಪದಗಳ ಬದಲಾಗಿ'ಉಪಾಧ್ಯಕ್ಷದಿಗ' ಏ೮ಬ 
ಪದವನ್ನು ಪ್ರತಿಯೊ*ಜಿಸತಕ್ಕದ್ದು. 


7. 16ನೇ ಪ್ರಕರಣದ ತಿದ್ದುಪಡಿ.- ಮೂಲ ಜುಭಿವಿಯಮದ 16ನೇ ಪಕರಣದ 41ನೇ ಉಪ್‌ 


ಪ್ರಕರಣದಲ್ಲಿ, "ಆದರ" ಎಂಬ ಪದದ ಬದಲಾಗಿ”ಅದರ” ಖಲಬ ಪದವನ್ನು 


py 


8. 24ನೇ ಪ್ರಕರಣದ ತಿದ್ದು ಎಪಡಿ- ಮೂಲ ಅಧಿನಿಯಮದ 24ನೇ ಪ್ರಕರಣದ (ಎ ಮತು 


ಪದಗಳ ಬಬಬಾಗ' ಮೂವತ್ತು ವರ್ಷಗಳಿಗೆ” ಎಂಟ 


ಜದೀಲಿಯಯಮಯಿದ 34ನೇ ಪ್ರಕರಣದ «4ನೇ 
ಖೀ ಬಲಬದಿ - 


ಸಿದಕುಗಳ (Cayo! 


ಖೀವಿಯಮಗಲ್ಲ 20೧೦ದ ಅಜಿ ವ ಜವಾಚ್ಗಾರಿಗಳ 


ಗಡ 


ವಿರ್ವಹಿಸುವು ನೌಕಾ ಸರಕು ಅಭಿರಕಕನನ್ನು ಷೀಮಕ ಮಾಸುವ ಅಧಿಕಾರವಬ್ದು 


10. 81ನೇ ಪ್ರಸರಣದ ತಿದ್ದುಪಡಿ: ಮೂಲ ಅಧಿನಿಯಮದ 81ಸೇ ಖ್ರಕರಣದ ಗರ್ಷ 


ನ 


ಉಪಪ್ರಕರಣದಲ್ಲಿನ ಪರಲತುಕದಲ್ಲಿ "ಹತ್ತು ಸಾವಿರ ರೂಪಾಯಿಗಳಿಗೆ" ಮತ್ತು `ಒಂದು ಅಕ 


% ಸ 


ರೂಪಾಯಿಗಳಿಗೆ” ಬಲಬ ಪದೆಗಳ ಬದಲಾಗಿ "ಕುವತ್ತು ಸಾವಿರ ರೂಪಾಯಿಗಳಿಗೆ" ಮತ್ತು "ಹತ್ಳು 


ನಮ್ದು ಅಪುಸುಮವಾ್‌ 


ಲೋಜಿಸತಕ್ನಮ್ಮು 


ಕರ್ನಾಟಕ ದಾಜ್ಯಷಣಾಲುದ ಉದ 


ಮತ್ತು ಅವರದ ಹೆಸರಿನ 


(ಕೆ. ದಾರಕನಾಥ್‌ ಬಾಬು) 
ಸರ್ಕಾರದ ಕಾರ್ಯಬದರ್ಶಿ, 
ಸಂಸದಿನಿಯ ಪ್ಯವಹಾರಗಳು ಮತ್ತು 
ಶಾಸನ ರಚನೆ ಇಲಾಖೆ 


PARLIAMENTARY AFFAIRS AND LEGISLATION SECRETARIAT 
NOTIFICATION 
WO. DFAL 13 SHASANA 2021, BENGALURYU, DATED: 05.04.2021 


ಫೌಸೆರ ಕರ್ಮಾಟಿಕ ಜಲಸಾದಿಗೆ ಮರಲಿಡಳಿ ಿದ್ದು 


ಸಂಖ್ಯೆ18ರ ಬಾಯ 


ವಿಶೇಪ ಸಂಚಿಕೆಯ ಭಾಗಗಳ ರಲ್ಲಿ ಪುಕಟಿಸಬೆಳೆಲದು 


ಟಟೇಶಿಸಬಾಗಿದೆ. 


w 


"KARNATAKA ACT NO 18 OF 2021 


‘livst published in the Karnataka Gazctre Extra-ordinary om the Svdny of Apri, 2021] 


THE KARNATAKA MARITIME BOARD (AMENDMENT) ACT, 2021 
(Received the assent of the Goveruor on the SU day of April, 2021} 
An Act to amend the Karnataka Maritime Bourd Act, 2015. 


Whereas it is expedient lo amend the Karnataka Maritime Board Act, 2015 
(Karnataka Act 41 of 2017) for the purposes hereinafter 3ppearing: 

Be it enacted by the kumataka State Legislature in the seventy second year 
of the Republic of India, as follows: - 


1. Short title and commencement.-il} This Act may be walled the 


Karnataka Maritime Board (Amendment) Act, 2021, 


(2) 1 shall come into force ar once. 


2. Amendment of section 2.- In section 2 of the Kamawuka Maritime 


Board Act. 2015 (Karnatalu Act 41 of 2017) hereinafter referred vo ax the 


Pracipal Act}, in clause {d} the words and figure “and includes te 
appointed 10 act in his place under section 9” shall Le amiited. 
3. Amendment of section 3.-In section 3 of the Principai Act,- 
{for sub-section 12}, the following shad Le substituted, namelk- 


“(2} The Board shall consist of the following members, namely: 


{The Chief Minister_ Chairman 

The Minister in charge of Ports and luland Walter Vice-Chalyman 
Transport, ಮ ಮ 

‘ The Additional Chief Secretary to Government or l Rx-officia | 

j Additional Chief Secretary and Developmen membey | 

| Commissioner nominated by the Government 
1. +The Principal Secretary to Govemmert. Ex-ufkcwu |} 

Infrastructure Development. Ports and fnland Walter rember 


_ Transport Departmen. 

ನ. | The Principal Secretary tu Cowerument, Fuanecc 
_ | Department. ince 
1h. ‘The Principal Secretary to Government, Public | Ex-olficie 
| Works Engincering Department j member 

| 


t ಬ 


[3 


| The Principal Secretary tu Government, Industries 1 Exofficio 
| am nd Commerce Ueparunent. ; member 
| 
ಡೆ. KM The Joint Sec rolary lw Governed of India, - Ex-offivin 
_ 5 & member 
೪. The IMmapeetor General of Police, interral Security fx-oificioe 


in charge of x 


“ur of Por 


stal Security | member 
(Maritime and laland Water ) E>» offi 


| rs cif 


ಮ member 
15. | Four persons having expertise in the development oF | | 
| ports nominated by the Government as shown : 
below:- | 
| {i One member who has qualification wf Mastcy | 
| Mariner (FC) who has experience and cxpertise j 
in matters relation tu ports. shipping, maritime . 
affairs or in the adniinistration or management 
af such inatters 
i 
Ly Oe membey who has Cae, “xperlise 
| and academic quatificalion of a Degrec in Lhe Member 
| sabec of Harbour Pnginecrng or civil Ns 
Engincering and has wide experience relating 
10 Harbour works. ; Memhcr 
eis ಣಿ ting Ue chamber of Member 
commerce and Industry in he Coast 
, diseicts 
I 
| tiv One member who has cxportse in financial” | 
I Management _ | 
16. [One member who has cxpcricuce, expertise in 
ital engineering, marine engincering or Member 
Prevenrion of sca arnsion or coastal protection 
ted hwy the Covers K 
i ಸ y Ex-nilicie 
| mermbe: 
18. - Mem 


Secredary 


ti for sui section (3).the following shall Le snhstated. mare. 


2 
pS 


“(4] The Board may co-opt any other officers as invitee with the approval of 
the Chairman. The Government of Karnataka may in addition appoint permanent 
iuvitee [or a specific meeting.” 

4. Amendment of section 9.- tu xecton 9 of the provipal Act. far the 


words “such person. as the Government ray uppoie, shall act as the Chainpan” 


the words “Additional Chicf Secretary or Principal Secretary in charge a1 he 
Inirastiructure Developmen, Ports and Inland Water Transpo Deparmen shall 


preside over the meeting shall be suDstifuled. 


5. Amendment of section 10.-!n section 10 of the principal Act, in sub- 
section (3}, for the words “any person chosen hy the menbers present from 
umongst themselves” the words “Additional Chief Secretary or Principal Secretary 
{0 Government incharge of Infrastructure devcloprment, Port and inland Waler 


Transporr” shall be substituted, 


6. Amendment of section 12.- in section 12 wf she principal Acl. in the 
proviso, for the word “Deputy-Chairman"” the word Vice-Chemnan shall be 


substituted. 


7. Amendment of section 16.- [n section 16 of Lhe principal AcL. i. Lb 
; pS 


ಮ 


sector (Ifo the woed “thereto” ihe word “Hh shall be SUSU LLY 


8. Amendment of section 24.-In section 44 of the principal Aer, in ciauses 
{4} ad {by for the words “five years” the words “thirty wears” shall respectively Be 
substituted. 

9. Amendment of section 34.-In section 34 of the principal Act. afte” sud- 


section (4, the following shall be inserted, namely:- 


“{5} The Maritime Board shall be authorised to appoint Custad:an of Cargo for 
carrying out the responsibilities of the Custodian of cargo under Handing of 


Cargo in Customs Areas Regulalons, AOS, 


10. Amendmeut of section 81.- In scclon Slol Lic arincipal Ac, ue sub 


section (2h.in the provisu Tor LIke words “len thousand rupees anc “one EL 


p 


rupees” the words “fifty rhonsand Mmpees” and “on lakh rupees” shall respec wey 


be substituted. 


LTT 


[EN 


ine une mansianan nf ಕರ್ನಾಟಿಕ ಜಲಸಾರಿಗೆ ಮಂಡಳಿ (ತಿದ್ದುಪಡಿ 
ಅಧಿನಿಯಮ, 2021 (2021ರ ಕರ್ನಾಟಿಕ ಅಧಿನಿಯಮ ಸಂಖ್ಯೆ: 18 ರೀ published in te 


ofictad Gszetie under clause {3} nf Article 348 of the Constitution of Lidia. 


VAIJUBHAL VALA 
GOVERNOR OF KARNATAKA 


By Order and in the name ef 
the Goverten of Kurneteka, 


Departmen: of 
anal Legisi 


Lovor ೨. 


Karnataka Maritime Board 
Administrative Office: Directorate of Ports & Inland Water Transport 
Building, Baithkol, Karwar — 581302 
Telephone: 08382- 221494 Fax: 08382 228918 | 
Email: directoratep@gmail.com ; ceoksnb2919@gmaiLcoim 


No: CEO/KMB-01/BM/2019-20 Dated: 122019 
82.01 2622 


To, 
Al the Members of Kamataka Maritime Board. 


Sir/Madam, 


Sub: Kamataka Maritime Board- Proceedings of Kamataka Maritime 
Board 1° Meeting held on 21.11.2019 at JAS Officers Association 
Building, Bengaluru- Reg. 


Ref’ This office Meeting Notice of even No. dated 13.11.2019 


ಭೇಷ್ಛಸೇಷ 


With reference to the subject cited above, |} am enclosing herewith the 
proceedings of the Karnataka Maritime Board 1 Meeting which was held on 21.11.2019 
under the Chairmanship of Additional Chief Secretary to the Gok at IAS Officers 
Association Building, Bengaluru. 


This is for your kind information and needful action 


Encl: as above ' ' Your s faithfully, 
(Uj wal Kumar Ghosh IAS) 
Chief Executive Officer 


Karnataka Maritime Board 
Karwar 


7.2.4 Budgetary support.from the Government is sought under the abovs ead of accounts for the 
developmental works as stipulated under functions of the BoargAide Section 16 (3). 


‘The CEO informed to the board that even in Mahagéshtra Maritime Board and other 
Mariime Boards State Government has sanctioncg/thc seed money in initial stage for 


Pu 
[Se 
tn 


comprehensive proposal fort 5 ಗಂ tothe: overnment. 


ಸ 


Resolution: Afier délibératons, ‘the board ‘resolved CEO'to monitor the issue after the 
appointment of-CAO-and submit comprehensive report to the board. 


8 Agenda Item No.8 


Present status of. the Port Developmental projects. 


Koppal, Bagalko: Davanyere & Bellary districts: and al 
Border areas of Andhra: Pradesh. Pavinkurve is close 10 NH- 66 @ Konkan Railway. 


8.1.2, The main cargo to be handled in this Port includes Iron Ore. Manganese Ore, Granite. 
Coal POL Products. Lime Stones, & Agricultural Products / Marine Products etc., 


8.1.3 MIS. ISW submitted Sue-Moto proposal for developing an all-weather, multi-curgo, 
Deepwater: green fi eld port at Pavinakurve village, near Honnavar, Uttar-Kannada 

A.Gaptive Jewty,on. PPP.Mode at the cost of Rs.1700 

$.1.4 id: “project-proponent>to. submit. the detailed. Project 


WD--08 psp 2017 dated 8:06: 2017: Ms, JSW have 
submitted -DPR-for thie.development of this port. 


Wy 


11 


4.1.5 The State Governmeni appointed I-Deck as wansactional advisor Yor scrutiny of DPR. 


Mis Deck wu i IPR and REP 7 REC und drafl Concession UgreEMCNL WHS 


wd to the Govornment for approval. 


41.0 The State Governmeni sought certain clarifications from the department on the 
project. ment has submitted required clarification vide its ietter Nu. 


PUNTO 
" the project. 


4 24.07.2019. His requested to expedite the clearance for 


4.2. Development of Honnavar Port: 


The pon of Honnavar is located in Latitude 14° 16:30” North ang longue 
st at the mouth of Shasavati river in Uytara Kannada District. Th 
Honnaver is surrounded by hills, Forest and Shardvathi river. The location of thep port 
is quite good as there is ne environmental threat. Gok. has accorded approval for the 


74° 7.10 


development of Honmavar por through private participation by MS Honnavar Pons 
Py Lad. (APPL) The said fim has already obtained all the statutory clearances from 
the concemed department for the development of port. The constuction of berth is 
under progress, They intend to handle S MTPA cargo. 


83 2 Stage Development of Karwar Port. 


83 Proposed 2 stage development of Karwar pori under GOK a the estimated cosl of 
Rs.1200 crores with 5 MTPA capacity with 5 berths for 14 mirs. draft including 
construction of break war, dredging, rock dredging and other maichinp 


; ructure facilities. 


3.2 Proposed 10 provide railway siding to Karwar port trom Konkan railway i 


collsboration with Konkan Raitwsy authorities 


2.3.3 Consultants already prepared draft feasibility reper, Detalied Project Repori. 
Obtained FIA and CRZ, clearance for the proposed development. 


4.3.4 “onstruction of 880 mus. Length of northern break water with estimated vast of 
Rs. 125.00 crores sanctioned and work. order already issued. and work is under 
prog. Construction of 250 mis. Length dedicated coastal berth under Sagar Mala 
project is in tendering process and work will be commenced shortly. 


8.3.5 Proposed 10 construct ~ [508 mtrs wharf at the estimated cost of Rs.331.76 crores. 
Approach channel, turing basin and along side berth -14 mtrs draft will be provide 
at the estimated dredging cost of Rs, 171.00 crores. 


12 NA 


8.3.7 


8.3.9 


8.4 


8.4.1 


843. 


8.4.4 


Development-of‘Belikeri Port: 


By reclamation.at the estimated cost of Rs.13.73, crores, 70 hectares of additional port 
land will be-made available for. providing required infrastructure. 


©, gantry cranes, harbour cranes, 

lifts, fin fig ihting systems on linc 
lavigaticnal’ ‘gidsy ‘electrification, water supply and other 
ies, at estimated Cost, of Rs, 461 09. ‘Crores. 


matching, ipffastryctures faciliti 


‘The existing southern break water will be extended by 145 nitrs. At the estimated cost 
of Rs. 39.00 crores. 


The 2" stage development of Karwar port will boost up the economical, industrial, 
commercial, activities of Kamataka state and provide ample employment 
opportunities to the people of this region. 


Gelekeii ‘Hear Keni 8 ೩5a até lite pan tw NE Mangalore by ಗ of India 
under Sagarmala. Government of Kamataka has given consent for tifeasibilit 
report submitted by AECOM Consultants. 


The forest department has seized iron ore, heaps lying at Belikeri Port and close the 
main gate in February 2011. Since. then no activities is carfied in the said pon. 
Removal of iron ore heaps from Bclikeri por is pre requisite for any further 
development... 


ಮ “sanctioned the Port Land ‘in respect of (i})M/s Mallikarjun 
Shipping. vt. Ltd, (831,720. sams) M/s Adani Enterprises lid. (1,09,611 
Sqms)(iii)M1s Salgaon. M Industries (32,000-Sqms)and (iv)M/s, Rajmahal Silks 
(3,000 Sqms) through various orders for handling and export of Iron Ore. These 
companies created infrastructure at their own cost-and exportinigIren.Oré: sincé 2004. 
Government. has cancelled the allotment of port land in July 2010. M/s Adani 
enterprises lid., brought the interim stay. Mis Mailikarjun shipping has submitted 
application for continuation of lease agreement of pon land. M/s Rajmahal silk has 
filed the writ petition for squashing thc government port land cancellation order. 


Those issues are to be addressed for taking up comprehensive development of Bulikeri 
Poni. 


i. A 


8.4.5 PROPOSED NEW PORT AT KENI VILLAGE NEAR BELEKERI PORT. 


$451 Ministry of Shipping (MoS). Government of India has prepared “Techno Economic 
Feasibility Report” (TEFR) for devclopment of Belekeri Port near to Keni village as a 
Satellite port to New Mangalore Port Trust (NMPT) with 10 MTPA capacity. 

£4.52 Govemmen of Kamataka has goon concurrence {0 TEFR prepared by Ministry of 
Shipping. 

8.5 Development of Old Mangalore Port, 


In Old Mangalore Pon following projects are taken up under sagarmala, 


“me of the Project | Cost in / Daeof - Stans Remarks 
| Crores | Administrative 
| Approval 1 OO | 
| Construction of | | i The. process of haining | 
¥ } 350 | : + Env y 
Coastal Berth of 0 | 65 ! 20208 | nvironmental and CRZ Clearance 
| j 


Mrs at Old Mangalore i is under progress. Public hearing 4 
Port. A i [scheduled on 14" September 2019. 
j Fhe process of obtainin 1 
i ' Povironmental and CRZ Clearance 
| is under progress. Public hearing 
{Scheduled on 14" September 2019 


‘Capital Dredging. at! 
Od Mungalore Poi , 


9 Agenda item No.9 


9. Appointment of M/s Price Water Coopers (PWC) 


Government of Karnataka has appointed M/s Price Water Coopers as consultant for 
preparing Perspective Plan of development of rninor ports of Karataka State, They have 
already submitted the inception report asd a mecting under the Chairmanship of Secretary 
Public Works, Ports & TWT department. was held on 19.10.2019 Kt was decided that PWC 
submit the pending gap in present polices, bench marking with other maritime states and 10 
suggest changes with respect io port devciopment and logistics issues. 


10 Asenda tem No.1 


it1 Rail road connectivity for development of port sector: 


The ncighbouring major poris of Ncw Mangalore Port & Mormugoa Port handle 
annually about 40 MTPA cargo, The Hon share of the bulk cargo like, coal, steel, bauxite. 
iron ore, food grains, fertilizers ave moved from these ports ta Northern Kamataka 7 Cenirai 
Karnataka hinterland. The Minor ports like, Krishnapattanam is handling 60 MTPA cargo per 
annum. This port is having vast stacking area and better rail! road connectivity, 


14 W/ 


10.1.2 


10.1.3 


For efficient management and development of the port sector, better rail/road connectivity 
and availability of sufficient land is the pre-requisite. 


The completion of Hubli-Arikola rail line, Talguppi-Honiikvsir rail line will: provide 
better connectivity to the ports and hinterland, which will definitely provide better scope for 
the development of the minor ports in our state. 


10.2 Rail siding to Karwar Port from Konkan railway (Shirwad): 


Konkan Railway corporation Lid.. has prepared pre feasibility report for providing 
rail siding to karwar port connecting Karwar port to Konkan railway at shirwad for speedy 
evacuation of the cargo. Two alternative proposals have been studied and ‘the cost of the 
project for the recommended proposal having 4. 44 Km of tunnel length is estimated to be 
Rs. 558. 69 Crores, i.e, Rs. 64, 69 crores per Km. 


19.3 Rail siding to Belikeri Port from Konkan railway (Harwada) : 


Konkan Railway ‘tine is about 4 km from the site. The ncarcst railway ‘station is 
Ankolawhich is about 6.7 km from the site on the SE direction. Harwada railway station is 


about 8m on the North of the proposed site. 


10.4 Bye pasS:road to Belikeri Port : 


10.4.1 


10.4.3 


kt is proposed to provide Bye pass road to Belekeri Pon from Nii 66. The Governmen has 
accorded permission for land acquisition vide G.0 No, 09 1.AU 2012 dated 16.04.2012. 
10.4.2 The Land Acquisition officer initiated action for 12-18-06 Acres of land and. the 
department has deposited:195,77 lakhs. rupees with the A.C. Kumta: » 


Meanwhile, is proposed. to, take. up his project under. Bharath ‘Mala.scheme-of Government 
of India by NHAL. They..are, requesting. to hand over the land 10 them for.taking up the 
project. The Assistant Commissioner,Kumta is.required.to' give Kabjja.of the acquired land to 
port department so that, port department can hand over the said land to. NHAI for 
construction of Bypass road. 


1.5 Connecting Honnavar Port to NH-66. 


Nh is proposed te connect the Honnavar Porn (Kasarkod side} 10 NH-66 under 
Bharumala Pariyojana Scheme by NHAL ‘The project cost is approximately 78 crores and the 
length of the road is 2.66 Km. Mn this regard tiparthe agreement has alrcady been signed and 
bipartite agreement is to be signed between Gok and NHAJ. 

[4 


After due deliberations it was resolved to take. up above projects under [DD. 


15 w/ 


Karnataka Maritime Board 
Administrative Office: Directorate of .Ports & Inland Water Transport 
Building, Baithkol, Karwar - 581302 
Telephone: 08382- 221494 Fax: 08382 228918 
Kmail: directoratep@gmail.com ; ceokmb2019@gmail.com 
— 


No: CEO/KMB-01/BMI/2019-20 K Dated: 12.03.2020 


To, 
Al the Members of Karnataka Maritime Board. 


Sir/Madam. 
Sub: Karnataka Maritime Board Proceedings of Karnataka Maritime 


Board 2nd Meeting held on 27.01.2020 at IAS Officers 
Association Building, Bengaluru-reg. 


Ref: This office Meeting Notice of even No. dated 13.01.2020 


KK 


ಸೆ 


With reference to the subject cited above, I am enclosing herewith the proceedings of 
the Kary nataka Maritime Board 2 Mecting which was held on 27.01.2020 under the 
Chairminship of Additional Chicf Secretary {to the GOK at IAS Officers Association 


Building. Bengaluru; 


This is for your kind information and needful action. 


Encl: as above } Your’s faithfully, 


W/ 

(Ujjwal Kumar Ghosh IAS) 
Member Secretary and 
Chief Executive Officer 

Karnataka Maritime Board. 


ಅಮುಬಂಧ-3 


ಕರ್ನಾಟಿಕ ಜಲಸಾರಿಗೆ ಮಂಡಳಿ ಸಭೆಯಲ್ಲಿ ರಾಜ್ಯದ ಕಿರು ಬಂದರುಗಳನ್ನು ಸಾರ್ವಜನಿಕ ಖಾಸಗಿ ಭಾಗಿತ್ವದಲ್ಲಿಅಭಿವೃದ್ಧಿಪಡಿಸಲು ಕೈಗೊಂಡ ನಿರ್ಣಯ 


ಕ್ರ.ಸಂ. 


ಯೋಜನೆ ಹೆಸರು 


% 


ಪುಸ್ತುತ ಹಂತ 


1. 


ಕೇಣಿ ಬಂದರು ಅಭಿವೃದ್ಧಿ : 


ಬೇಲೇಕೇರಿ-ಕೇಣಿ ಬಂದರನ್ನು ಸ್ವಿಸ್‌ ಚಾಲೆಂಜ್‌ 
ಮಾದರಿಯಲ್ಲಿ ರೂ.3997.00 ಕೋಟಿ ವೆಚ್ಚದಲ್ಲಿ 


40 MTPA ಸಾಮರ್ಥ್ಯದ Deep Water All 
Weather Greenfield ಬಂದರನ್ನಾಗಿ 
ಅಭಿವೃದ್ಧಿಪಡಿಸುವುದು 


ಸದರಿ ಪ್ರಸ್ತಾವನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 
09.07.2021 ರಂದು ನಡೆದ 5ನೇ ಜಲಸಾರಿಗೆ ಮಂಡಳಿಯ ಸಭೆಯಲ್ಲಿ ಮಂಡಿಸಲಾಯಿತು. 
ಮಂಡಳಿಯಲ್ಲಿ ಚರ್ಚಿಸಿದ ನಂತರ ಪ್ರಸ್ತಾವನೆಯನ್ನು ಪರಿಶೀಲಿಸಲು ಅಪರ ಮುಖ್ಯ 
ಕಾರ್ಯದರ್ಶಿಗಳು, ಕರ್ನಾಟಿಕ ಸರ್ಕಾರ ರವರ ಅಧ್ಯಕ್ಷತೆಯಲ್ಲಿ ಅಷರ ಮುಖ್ಯ 
ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ ಹಾಗೂ ಅಪರ ಮುಖ್ಯ ಕಾರ್ಯದರ್ಶಿಗಳು, 
ಮೂಲಸೌಲಭ್ಯ ಅಬಿವೃದ್ದಿ ಇಲಾಖೆ ರವರನ್ನೊಳಗೊಂಡಂತೆ, 
ರಚಿಸಲು ನಿರ್ಣಯಿಸಲಾಗಿದೆ. 


Sub-committee 


ನಡವಳಿಯಂತೆ Sub-cಂmmiೀe ಯನ್ನು ರಚಿಸಿದ್ದು, Sub-committee ಯು 
ದಿನಾಂಕ: 14.09.2021 ರಂದು ಸಭೆ ಸೇರಿ ಚರ್ಚಿಸಿ, ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, 
ಸ್ವಿಸ್‌ ಚಾಲೆಂಜ್‌ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಮುಂದಿನ ಜಲಸಾರಿಗೆ ಮಂಡಳಿ 
ಸಭೆಯಲ್ಲಿ  ಮಂಡಿಸಬಹುದೆಂದು ನಿರ್ಣಯಿಸಲಾಗಿದೆ. ಅದರಂತೆ ಸದರಿ 
ಪ್ರಸ್ತಾವಸೆಯನ್ನು 6ನೇ ಜಲಸಾರಿಗೆ ಮಂಡಳಿಯಲ್ಲಿ ಮಂಡಿಸಲಾಗಿದೆ. ಮಂಡಳಿಯ 
ನಡವಳಿಯಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 


ಪಾವಿನಕುರ್ಮೆ ಬಂದರು ಅಭಿವೃದ್ಧಿ : 


ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲ್ಲೂಕಿನ 
ಪಾವಿನಕುರ್ವೆಯಲ್ಲಿ 14 ಖಗ7PA ಸಾಮರ್ಥ್ಯದ 
ಸರ್ವಯತು ಬಂದರನ್ನು ರೂ. 1967.50 ಕೋಟಿ 
ಮೊತ್ತದಲ್ಲಿ DBFOT ಮಾದರಿಯಲ್ಲಿ 
ಅಭಿವೃದ್ಧಿಪಡಿಸುವುದು. 


5 ನೇ ಜಲಸಾರಿಗೆ ಮಂಡಳಿ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. 
ಮಂಡಳಿಯ ಸಭೆಯಲ್ಲಿ ಚರ್ಚಿಸಿದ ನಂತರ Project Information Memorandum {PIM} 
ಮತ್ತು: pression of Intees (0) ನ್ನು ಪ್ರಕಟಿಸಲು ಮುಖ್ಯ | 
ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅನುಮತಿ ನೀಡಿದ್ದು, ಅದರಂತೆ, PIM ನ್ನು ತಯಾರಿಸಿ 
ದಿನಾಂಕ: 18.09.2021 ರಂದು Expression of Interest (£೦) ನ್ನು ಇ-ಪೊಕ್ಕೂರ್‌ಮೆಂ೦ಟ್‌ 
ಪೋರ್ಟಲ್‌ ಮೂಲಕ ಕರೆಯಲಾಗಿರುತ್ತದೆ. 


NS 


ಕ್ರ.ಸಂ. 


ಯೋಜನೆ ಹೆಸರು 


-) 


ಪ್ರಸ್ತುತ ಹಂತ 


ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ಆಸ್‌ ಎಂಡವಾನ ಹಾನದಾನರ 
ಸಮಾವೇಶವನ್ನು ದಿನಾಂಕ : 05.10.2021 ರಂದು ಮುಂಬೈಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. 
ಸದರಿ ಸಭೆಯಲ್ಲಿ ಉದ್ದಿಮೆದಾರರಿ೦ದ ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕವಾಗಿರುತ್ತದೆ. 


ಸದರಿ ಪ್ರಸ್ತಾವನೆಯನ್ನು 6ನೇ ಜಲಸಾರಿಗೆ ಮಂಡಳಿಯಲ್ಲಿ ಮಂಡಿಸಲಾಗಿದ್ದು, 
ಸಭೆಯ ಸಡವಳಿಯಂತೆ ಮುಂದಿನ ಕ್ರಮಕ್ಕೆ ಗೊಳ್ಳಲಾಗುವುದು. 


